ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


: 710 

ಮಾನ್ಯ ಸದಸ್ಯರ ಹೆಸರು : ಶ್ರೀಜಿ.ರಫು ಆಚಾರ್‌ 

ಉತ್ತರಿಸಬೇಕಾದ ದಿನಾಂಕ 14.12.2020 

ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 

ವೈದ್ಯಕೀಯ ಶಿಕ್ಷಣ ಸಚಿವರು 

ಕ್ರ.ಸಂ ಪ್ರಶ್ನೆಗಳು ಉತ್ತರ 

ಅ) | ಕರ್ನಾಟಕ ರಾಜ್ಯದ ಸರ್ಕಾರವು ಖಾಸಗಿ | ಕರ್ನಾಟಿಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
ವೈದ್ಯಕೀಯ ಸಂಸ್ಥೆಗಳ ವನಿರ್ವಹಣಾ | ಅಧಿನಿಯಮ 2007ರನ್ನು ದಿನಾಂಕ:13.08.2007 
ಶಾ ಯಾವ. ವರ್ಷ ಜಾರಿಗೆ | ರಂದು ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ' 
ತಂದಿದೆ; (ಮಾಹಿತಿ ಒದಗಿಸುವುದು) ಪ್ರಕಟಿಸಲಾಗಿದ್ದು ದಿನಾಂಕ:10.11.2009, ರಿಂದ 

) ಜಾರಿಗೆ ತರಲಾಗಿದೆ. 

ಆ) |ಸದರಿ ಕಾಯ್ದೆಯು ಜಾರಿಗೆ ಬಂದ ನಂತರ | ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
ಸಮಗ್ರ ತಿದ್ದುಪಡಿಗೆ ಒಳಪಡಿಸಿದ್ದು | (ತಿದ್ದುಪಡಿ) ಅಧಿನಿಯಮ 2017ರನ್ನು 
ದ ಥಿಂದ ಮ 'ದಿನಾಂಕ:06.01.2018ರಂದು ರಾಜ್ಯಪತ್ರದಲ್ಲಿ 

ಲಾಗಿದೆ; ಒದಗಿಸುವುದು) | ಹ್ಯೂರಡಿಸಲಾಗಿದೆ. ಸದರಿ ಅಧಿನಿಯಮವನ್ನು 
| , ) k ದಿನಾ೦ಕ:04.04.2019 ರಿಂದ ಜಾರಿಗೆ ತರಲಾಗಿದೆ. 

ಇ) [ತಿದ್ದುಪಡಿ ವಿಧೇಯಕವಾಗಿರುವ ಮೇಲೆ | ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
ಶಾಸನ ಅನುಷ್ಠಾನಕ್ಕೆ ಸಂಬಂಧಿಸಿದ | (ತಿದ್ದುಪಡಿ) ನಿಯಮಗಳ 2018ರನ್ನು 
Wei re ನಿಯಮವನ್ನು | ಬ್ರನಾಂಕ:23.03.2018ರಂದು ರಾಜ್ಯಪತ್ರದಲ್ಲಿ 
eR (7 ಮಾಹಿತಿ | ಹ್ಞೂರಡಿಸಲಾಗಿದೆ. ಸದರಿ ಅಧಿನಿಯಮವನ್ನು 

ದಿಪಾಂಕ:22.08ಿ.2019 ರಿಂದ ಜಾರಿಗೆ ತರಲಾಗಿದೆ. 

ಸಂಖ್ಯ: ಆಕುಕ 91 ಎಸ್‌.ಟಿ.ಕ್ಯೊ 2020 


ENA 
(ಡಾ।॥ ಕೆ.ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


